RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ (ಆಶ್ಚಯುಜ ೨೫ ಶಕ ವರ್ಷ ೧೯೩೫) ಸಂಚಿಕೆ ೪೧ 
Volume 148 Bangalore, Thursday, Actober 17, 2013 ( Aashwayuja 25 , Shaka Varsha 1935) Issue 41 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 


ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
ನೇಮಕಾತಿ ಪ್ರಕಟಣೆ 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಹಾಸನ 
ಅಧಿಸೂಚನೆ ಸಂಖ್ಯೆ 2/2013, ದಿನಾಂಕ 13.09.2013 
ವಿಷಯಃ ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. 


ಉಲ್ಲೇಖಃ 1 ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥॥. 164/2009 ದಿನಾಂಕ 
18-03-2010. 


2) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥॥| 36/2003 ದಿನಾಂಕ 
23-06-2011. 


3) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥. 54/2011 ದಿನಾಂಕ 
01.10.2011 


4) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥, 128/2012 ದಿನಾಂಕ 
14.09.2012 


5) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥, 128/2012 ದಿನಾಂಕ 
21.01.2013 


6) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥॥. 8/2011 ದಿನಾಂಕ 
17.01.2013 


ಮೇಲ್ಕಂಡ ಅಧಿಸೂಚನೆಯನ್ವಯ ಹಾಸನ ಜಿಲ್ಲಾ ನ್ಯಾಯಾಲಯ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘಲಿಪಿಗಾರರ 
ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಈ ಅಧಿಸೂಚನೆಯ ಜೊತೆ ಲಗತ್ತಿಸಿರುವ ಅರ್ಜಿ ನಮೂನೆಯಲ್ಲಿ ದಿನಾಂಕ 13.09.2013 ರಿಂದ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ 11.11.2013 ಸಂಜೆ 5.00 ಗಂಟೆ. 
1) ಶೀಘ್ರಲಿಪಿಗಾರರು: 
ಖಾಲಿ ಹುದ್ದೆಗಳು - 23 


ವೇತನ ಶ್ರೇಣ8-14550-350-15600-400-17200-450-19000-500-21000-600-24600-700-26700 ಹಾಗೂ ಲಭ್ಯವಿರುವ ಇತರೆ 
ಭತ್ಯೆಗಳು. 


(೮೧೩) 


೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 






































ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಪಿ.ಹೆಚ್‌ | ಮಾ.ಸ ಒಟ್ಟು 
ಪ.ಜಾತಿ 1 1 1 3 
ಪ.ಪಂಗಡ 1 1 
ಪ್ರವರ್ಗ-1 1 1 2 
॥-ಎ 1 1 2 4 
॥-ಬಿ 1 1 2 
W- 1 1 
॥| -ಬಿ 1 1 
ಸಾಮಾನ್ಯ 2 1 4 1 1 9 
ಒಟ್ಟು 3 8 9 3 2 23 


























ವಿದ್ಯಾರ್ಹತೆ ಃ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು 
ಇಂಗ್ಲೀಷ್‌ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಂ ಬೆರಳಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರಲಿಪಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು. 

ಆಯ್ಕೆ ವಿಧಾನ ಃ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) ನೇಮಕಾತಿ (ತಿದ್ದುಪಡಿ) ನಿಯಮಗಳು 2007 ರ ಪ್ರಕಾರ ನೇಮಕಾತಿಯನ್ನು 
ಮಾಡಲಾಗುವುದು. 











ವಯೋಮಿತಿ ಃ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ) ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ) ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 35 ವರ್ಷ 
ಪ್ರವರ್ಗ - 2ಎ, 2ಬಿ, 3ಎ, 3ಬಿ 38 ವರ್ಷ 
ಪ.ಜಾತಿ, ಪ.ಪಂಗಡ, ಪ್ರವರ್ಗ-1 40 ವರ್ಷ 














ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಿಲಿಕೆ : 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯವರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ (ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 


ಸರ್ಕಾರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ಃ 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 


ಅರ್ಜಿ ಸಲ್ಲಿಸುವ ವಿಧಾನ ಃ 


ಈ ಪ್ರಕಟಣೆಯಲ್ಲಿ ಲಗತ್ತಿಸಿರುವ ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ / ಗಣಕೀಕೃತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ / ಗಣಕೀಕೃತ 
ಪ್ರತಿಯನ್ನು ತಯಾರಿಸಿ, ಎಲ್ಲಾ ಅಂಕಣಗಳನ್ನು ತಮ್ಮ ಸ್ವಂತ ಕೈಬರಹದಲ್ಲಿ ಭರ್ತಿ ಮಾಡುವುದು. ಸರಿಯಾಗಿ ಅಂಕಣಗಳನ್ನು ಭರ್ತಿ ಮಾಡದೇ ಇರುವ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅರ್ಜಿಯ ಮೇಲೆ ಅಂಟಿಸುವುದು ಹಾಗೂ ಅರ್ಜಿ ನಮೂನೆಯ 
ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ ಮಾಡುವುದು. ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ 
ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಅಧಿಕೃತ ಅಧಿಕಾರಿಗಳಿಂದ ಪಡೆದು, ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ 
ಅರ್ಜಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಪೋಸ್ಟ್‌ಬಾಕ್ಸ್‌ ನಂ.15, ಹಾಸನ-573201 ಇವರಿಗೆ 
ದಿನಾಂಕ 11.11.2013 ರ ಸಂಜೆ 5-00 ಗಂಟೆಯೊಳಗೆ ತಲುಪುವಂತೆ ಕಳುಹಿಸುವುದು. ಅರ್ಜಿಯನ್ನು ಕಳುಹಿಸುವ ಲಕೋಟೆ ಮೇಲೆ “ಶೀಘಲಿಪಿಗಾರರ 


ಹುದ್ದೆಗಾಗಿ ಅರ್ಜಿ” ಎಂಬುದಾಗಿ ನಮೂದಿಸುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ೮೧೫ 





ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು : 


ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕರಿಸಿದ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 


1. ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅರ್ಜಿಗೆ ಅಂಟಿಸಬೇಕು 

ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ / ಇನ್ನಾವುದೇ ಅಧಿಕೃತ ಸರ್ಕಾರಿ ದಾಖಲಾತಿಗಳು. 

ವಿದ್ಯಾರ್ಹತೆಯ ಬಗ್ಗೆ ಅಂಕಪಟಿಗಳು. 

[a (0 

ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ "ಡಿ'ಯಲ್ಲಿ, ಪ್ರವರ್ಗ-1ರ ಅಭ್ಯರ್ಥಿಗಳು ನಮೂನೆ "ಇ'ಯಲ್ಲಿ ಮತ್ತು 2ಎ, 2ಬಿ, 

3ಎ ಮತ್ತು 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಎಫ್‌'ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು 

ಪಡೆದು ಸಲ್ಲಿಸಬೇಕು. 

5... ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರ ಆದೇಶ ಸಂಖ್ಯೆಃಸಿಅಸುಇ/53/ಸೇನನಿ/2007, ದಿನಾಂಕ 04.01.2008ರ ಪಕಾರ 
ನಿಗದಿತ ನಮೂನೆ [ 2ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ 
ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ 
ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 


6. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ | 2ರ ಜೊತೆ ನಮೂನೆ [| 1ರಲ್ಲೂ 
ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 

7. ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದು ಸಲ್ಲಿಸುವುದು. 

8. ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿಃ19.11.2005ರ ಸರ್ಕಾರದ ಅಧಿಕೃತ ಜ್ಞಾಪನಾ 
ಸಂಖ್ಯೆಃ ಸಿಅಸುಇ/115/ಸೇನನಿ/2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 
ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸಬೇಕು. 


= ಟಿ ಣ 


9. ಯೋಜನಾ ನಿರಾಶ್ರಿತ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಅಸುಇ/44/ಸೇನನಿ/2001ರ ದಿನಾಂಕ 
27-07-2001ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 

10. ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸುವುದು. 

1. ವಿಧವೆಯರು, ಜೀತ ಕಾರ್ಮಿಕರು ಮತ್ತು ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತ ರಿಯಾಯಿತಿ ಕೋರಲು ಸಕ್ಷಮ 
ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 

12. ಸ್ವಯಂ ವಿಳಾಸವಿರುವ 5/- ರೂ.ಗಳ ಅಂಚೆ ಜೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 

ಇತರೆ ಸೂಚನೆಗಳು : 
1. ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
ಇಲ್ಲವೇ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. 


"್ರ ( 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


2. ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 


3... ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯುವುದು ಮತ್ತು ಈ 
ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. 
4. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾ೦ಕವು ಸಾರ್ವಜನಿಕ ರಜೆಯಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನ ಅರ್ಜಿ ಸಲ್ಲಿಸಲು 
ಕಡೆಯ ದಿನಾಂಕ ಎಂದು ತಿಳಿಯುವುದು. 
5. ಶೀಘ್ರಲಿಪಿ ಹುದ್ದೆಗೆ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು 
6. ಅಭ್ಯರ್ಥಿಗಳ ಆಯ್ಕೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ. 
7. ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ಬದಲಾವಣೆಗೊಳ್ಳುವ ಸಂಭವವಿದೆ. 
8. ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಂಸಲಾಗುವುದಿಲ್ಲ. 
ಜೆ.ಎಸ್‌. ಸೋಮಶೇಖರ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ 
ನ್ಯಾಯಾಧೀಶರು, ಹಾಸನ 














೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 
ಅರ್ಜಿ ನಮೂನೆ 
ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಜಿ 
ಗೆಃ 
ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು ಸ ಸೂ 
ಈ CS ಭಾವಚಿತ್ರವನ್ನು ಅಂಟಿಸಬೇಕು 
ಹಾಸನ 
ಮಾನ್ಯರೆ 


ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 2/2013, ದಿನಾಂಕ 13.09.2013ರ ಪ್ರಕಟಣೆ ಮೇರೆಗೆ ನಾನು ಈ ಕೆಳಕಂಡ ಮಾಹಿತಿಗಳೊಂದಿಗೆ 
ಶೀಘಲಿಪಿಗಾರರ ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





1, 


ಅಭ್ಯರ್ಥಿಯ ಹೆಸರು 





ತ್ಡ 


ತಂದೆ / ತಾಯಿ / ಗಂಡನ ಹೆಸರು 





ಪೂರ್ಣ ವಿಳಾಸ 





ಹುಟ್ಟಿದ ದಿನಾಂಕ ಮತ್ತು ವಯಸ್ಸು 





ಲಿಂಗ 8 ಗಂಡು / ಹೆಣ್ಣು 





ರಾಷ್ಟೀಯತೆ 
ಧರ್ಮ 


ಜಾತಿ / ಉಪಜಾತಿ 





ಪ್ರಜಾ, ಪ.ಪಂ, ಪ್ರವರ್ಗ-1 ಪ್ರವರ್ಗ-2ಎ, 2ಬಿ, ಪ್ರವರ್ಗ-3ಎ, 
3ಬಿ ಗುಂಪಿಗೆ ಸೇರಿದವರೇ 9 





ಯಾವ ವರ್ಗ / ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಿ! ನೀರಿ 9 
(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 





ತಂದೆ ಃ ತಾಯಿ ಗಂಡನ ಉದ್ಯೋಗ 





10. 


ಎ) ವಿವಾಹಿತರೆ/ ಅವಿವಾಹಿತರೇ 9 





ಬಿ) ವಿವಾಹಿತರಾಗಿದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ 
ಅಥವಾ ಹೆಂಡತಿ ಇದ್ದಾರೆಯೇ 9 





11, 


ಶೈಕ್ಷಣಕಿಕ ವಿದ್ದಾರ್ಹತೆ 
ಯ p) 


(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 


ಸಲ್ಲಿಸತಕ್ಕದ್ದು) 


ಉತ್ತೀರ್ಣ ಹೊಂದಿದ 
ವರ್ಷ ಮತ್ತು 
ನೊಂದಣೆ ಸಂಖ್ಯೆ 


ಗರಿಷ್ಟ 


ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡಾವಾರು 
ಅಂಕಗಳು 





ತೆ 


ಸ್‌ಎಸ್‌ಎಲ್‌ಸಿ / ತತ್ಸಮಾನ ವಿದ್ಯಾರ್ಹತೆ 











ಪೌಢ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 


ಣ್‌ 





ಪೌಢ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 


ಚ 





ಗಣಕಯಂತ್ರ (ಕಂಪ್ಯೂಟರ್‌) ವಿದ್ಯಾಭ್ಯಾಸ 
(ದಾಖಲಾತಿಗಳನ್ನು ಲಗತ್ತಿಸುವುದು) 














1ನೇ ಕಾಲಂನಲ್ಲಿ ತೋರಿಸಿರುವುದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ 
ಹೊಂದಿದ್ದರೆ ಆ ಬಗ್ಗೆ ವಿವರಣೆ. 








13. 





ಭಾರತೀಯ ನಾಗರೀಕರೆ (ಭಾರತೀಯ ನಾಗರೀಕರಾಗಿರದಿದ್ದಲ್ಲಿ 
ಸಂಬಂಧಪಟ್ಟ ದಾಖಲೆ ಹಾಜರುಪಡಿಸುವುದು) 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ೮೧೭ 








14. | ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 2 


(ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ 
ನಿರಾಕ್ಷೇಪಣಾ ಪತ್ರದ ನಕಲನ್ನು ಲಗತ್ತಿಸಬೇಕು) 





15. | ತಂದೆ  ತಾಯಿಃ ಬಂಧುಗಳುಃ ಪತ್ನಿಃ ಪತಿ 8 ಸಹೋದರ 
ಸಹೋದರಿಯರು ಮತ್ತು ಇತರ ಹತ್ತಿರ ಸಂಬಂಧಿಗಳು ಸರ್ಕಾರಿ 
ನೌಕರರೇ? (ಸಂಬ೦ಧಪಟ್ಟ ದಾಖಲೆ ಹಾಜರುಪಡಿಸುವುದು). 

















16. | ಯಾವುದಾದರು ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 





ಸೂಚನೆ:- ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೋಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ ಃಃ 


ou 


ಛ $$ ಅಭ್ಯರ್ಥಿಯ ಸಹಿ. 
PR.100 
ನೇಮಕಾತಿ ಪ್ರಕಟಣೆ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಹಾಸನ 
ಅಧಿಸೂಚನೆ ಸಂಖ್ಯೆ 3/2013, ದಿನಾಂಕ 13.09.2013 
ವಿಷಯಃ ಬೆರಳಚ್ಚುಗಾರರ ಮತ್ತು ಬೆರಳಚ್ಚು-ನಕಲುಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. 
ಉಲ್ಲೇಖಃ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-॥. 128/2012 
ದಿನಾಂಕ 14.09.2012 

ಮೇಲ್ಕಂಡ ಅಧಿಸೂಚನೆಯನ್ವಯ ಹಾಸನ ಜಿಲ್ಲಾ ನ್ಯಾಯಾಲಯ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಬೆರಳಚ್ಚುಗಾರ ಮತ್ತು 


ಬೆರಳಚ್ಚು - ನಕಲುಗಾರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಈ ಅಧಿಸೂಚನೆಯ ಜೊತೆ ಲಗತ್ತಿಸಿರುವ ಅರ್ಜಿ ನಮೂನೆಯಲ್ಲಿ ದಿನಾಂಕ 13.09.2013 
ರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ 30.10.2013 ಸಂಜೆ 5.00 ಗಂಟೆ 
2) ಬೆರಳಚ್ಚುಗಾರರು: 
ಖಾಲಿ ಹುದ್ದೆಗಳು - 2 


ವೇತನ ಶ್ರೇಣಂ-11600-200-12000-250-13000-300-14200-350-15600-400-17200-450-19000-500-21000 ಹಾಗೂ ಲಭ್ಯವಿ - 
ರುವ ಇತರೆ ಭತ್ಯೆಗಳು. 

















ಮೀಸಲಾತಿ ಇತರೆ ಗ್ರಾಮೀಣ ಒಟ್ಟು 
ಪ.ಜಾತಿ 1 1 

ಸಾಮಾನ್ಯ | 1 
ಒಟ್ಟು 1 1 2 

















ವಿದ್ಯಾರ್ಹತೆ ಃ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ 
ಮತ್ತು ಇಂಗ್ಲೀಷ್‌ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಂ ಬೆರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 


2) ಬೆರಳಚ್ಚು-ನಕಲುಗಾರರುಃ 
ಖಾಲಿ ಹುದ್ದೆಗಳು - 1 


ವೇತನ ಶ್ರೇಣು -11600-200-12000-250-13000-300-14200-350-15600-400-17200-450-19000-500-21000 ಹಾಗೂ ಲಭ್ಯವಿ- 
ರುವ ಇತರೆ ಭತ್ಯೆಗಳು. 





ಮೀಸಲಾತಿ ಗ್ರಾಮೀಣ ಒಟ್ಟು 





GM 1 1 




















೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 





ವಿದ್ಯಾರ್ಹತೆ ಃ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ 
ಮತ್ತು ಇಂಗ್ಲೀಷ್‌ ಎರಡೂ ಭಾಷೆಯಲ್ಲೂ ಕಿರಿಯ ಶ್ರೇಣಂ ಬೆರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 


ಆಯ್ಕೆ ವಿಧಾನ ಃ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) ನೇಮಕಾತಿ (ತಿದ್ದುಪಡಿ) ನಿಯಮಗಳು 2007 ರ ಪ್ರಕಾರ ನೇಮಕಾತಿಯನ್ನು 
ಮಾಡಲಾಗುವುದು. 


ವಯೋಮಿತಿ ಃ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಇ) ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಈ) ಗರಿಷ್ಠ ವಯೋಮಿತಿ 














ಸಾಮಾನ್ಯ ವರ್ಗ 35 ವರ್ಷ 
ಪ್ರವರ್ಗ - 2ಎ, 2ಬಿ, 3ಎ, 3ಬಿ 38 ವರ್ಷ 
ಪ.ಜಾತಿ, ಪ.ಪಂಗಡ, ಪ್ರವರ್ಗ-1 40 ವರ್ಷ 











ಅಭ್ಯರ್ಥಿಗಳು ಅರ್ಜಿಯನ್ನು 


ವಯೋಮಿತಿ ಸಡಿಲಿಕೆ ಃ 


ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯವರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಪರಿವೀಕ್ಷಣಾ ಅವಧಿ ಃ 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ (ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 
ಸರ್ಕಾರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ ಃ 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 


ಅರ್ಜಿ ಸಲ್ಲಿಸುವ ವಿಧಾನ ಃ 


ಈ ಪ್ರಕಟಣೆಯಲ್ಲಿ ಲಗತ್ತಿಸಿರುವ ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ / ಗಣಕೀಕೃತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ / ಗಣಕೀಕೃತ 
ಪ್ರತಿಯನ್ನು ತಯಾರಿಸಿ, ಎಲ್ಲಾ ಅಂಕಣಗಳನ್ನು ತಮ್ಮ ಸ್ವಂತ ಕೈಬರಹದಲ್ಲಿ ಭರ್ತಿ ಮಾಡುವುದು. ಸರಿಯಾಗಿ ಅಂಕಣಗಳನ್ನು ಭರ್ತಿ ಮಾಡದೇ ಇರುವ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅರ್ಜಿಯ ಮೇಲೆ ಅಂಟಿಸುವುದು ಹಾಗೂ ಅರ್ಜಿ ನಮೂನೆಯ 
ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ ಮಾಡುವುದು. ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ 
ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಅಧಿಕೃತ ಅಧಿಕಾರಿಗಳಿಂದ ಪಡೆದು, ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ 
ಅರ್ಜಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಪೋಸ್ಟ್‌ಬಾಕ್ಸ್‌ ನಂ.15, ಹಾಸನ-573201 ಇವರಿಗೆ 
ದಿನಾಂಕ 30.10.2013 ರ ಸಂಜೆ 5-00 ಗಂಟೆಯೊಳಗೆ ತಲುಪುವಂತೆ ಕಳುಹಿಸುವುದು. ಅರ್ಜಿಯನ್ನು ಕಳುಹಿಸುವ ಲಕೋಟೆ ಮೇಲೆ ಅಭ್ಯರ್ಥಿಯು 


ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಾನೆ ಎಂಬುದರ ಬಗ್ಗೆ ಹುದ್ದೆಯ ಹೆಸರನ್ನು ನಮೂದಿಸುವುದು. 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು : 
ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕರಿಸಿದ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 

1. ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಅರ್ಜಿಗೆ ಅಂಟಿಸಬೇಕು 
ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ / ಇನ್ನಾವುದೇ ಅಧಿಕೃತ ಸರ್ಕಾರಿ ದಾಖಲಾತಿಗಳು. 
ವಿದ್ಯಾರ್ಹತೆಯ ಬಗ್ಗೆ ಅಂಕಪಟ್ಟಿಗಳು. 
ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ “ಡಿ'ಯಲ್ಲಿ, ಪ್ರವರ್ಗ-1ರ ಅಭ್ಯರ್ಥಿಗಳು ನಮೂನೆ “ಇ'ಯಲ್ಲಿ ಮತ್ತು 2ಎ, 2ಬಿ, 
3ಎ ಮತ್ತು 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಎಫ್‌'ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು 
ಪಡೆದು ಸಲ್ಲಿಸಬೇಕು. 


ಜಿ ಬ 


5... ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರ ಆದೇಶ ಸಂಖ್ಯೆಃಸಿಅಸುಇ/53/ಸೇನನಿ/2007, ದಿನಾಂಕ 04.01.2008ರ ಪ್ರಕಾರ 
ನಿಗದಿತ ನಮೂನೆ [ 2ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ 
ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ 
ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ೮೧೯ 





10. 


11, 


12, 


ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ | 2ರ ಜೊತೆ ನಮೂನೆ | 1ರಲ್ಲೂ 
ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 

ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದು ಸಲ್ಲಿಸುವುದು. 

ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿಃ19.11.2005ರ ಸರ್ಕಾರದ ಅಧಿಕೃತ ಜ್ಞಾಪನಾ 
ಸಂಖ್ಯೆಃ ಸಿಅಸುಇ/15/ಸೇನನಿ/2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 
ಪ್ರಮಾಣಪತ್ರವನ್ನು ಪಡೆದು ಸಲ್ಲಿಸಬೇಕು. 

ಯೋಜನಾ ನಿರಾಶ್ರಿತ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಅಸುಇ/44/ಸೇನನಿ/2001ರ ದಿನಾಂಕ 
27-07-2001ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 

ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸುವುದು. 

ವಿಧವೆಯರು, ಜೀತ ಕಾರ್ಮಿಕರು ಮತ್ತು ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತ ರಿಯಾಯಿತಿ ಕೋರಲು ಸಕ್ಷಮ 
ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 


ಸ್ವಯಂ ವಿಳಾಸವಿರುವ 5/- ರೂ.ಗಳ ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 


ಇತರೆ ಸೂಚನೆಗಳು : 


1 ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಇಲ್ಲವೇ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. 
2. ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


3... ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯುವುದು ಮತ್ತು ಈ 
ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. 


4. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾ೦ಕವು ಸಾರ್ವಜನಿಕ ರಜೆಯಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನ ಅರ್ಜಿ ಸಲ್ಲಿಸಲು 
ಕಡೆಯ ದಿನಾಂಕ ಎಂದು ತಿಳಿಯುವುದು. 


ಶೀಘ್ರಲಿಪಿ ಹುದ್ದೆಗೆ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೂ ಅರ್ಹತಾ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು 
ಅಭ್ಯರ್ಥಿಗಳ ಆಯ್ಕೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ. 
ಮೇಲ್ಕಂಡ ಹುದ್ದೆಗಳ ಸಂಖ್ಯೆ ಬದಲಾವಣೆಗೊಳ್ಳುವ ಸಂಭವವಿದೆ. 

ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಂಸಲಾಗುವುದಿಲ್ಲ. 


೫ ಇ ಧಾ ಘಿ 


ಜೆ.ಎಸ್‌. ಸೋಮಶೇಖರ 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ 
ನ್ಯಾಯಾಧೀಶರು, ಹಾಸನ 


























ಅರ್ಜಿ ನಮೂನೆ 
_ ಹುದ್ದೆಗೆ ಅರ್ಜಿ 
ಗೆ 8 
ಮಾನ್ನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್‌ ನ್ನಾಯಾಧೀಶರು ಪಾಸ 
ಶಸ SAR ಭಾವಚಿತ್ರವನ್ನು ಅಂಟಿಸಬೇಕು 

ಹಾಸನ 
ಮಾನ್ಯರೆ, 

ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 3/2013, ದಿನಾಂಕ 13.09.2013ರ ಪ್ರಕಟಣೆ ಮೇರೆಗೆ ನಾನು ಈ ಕೆಳಕಂಡ ಮಾಹಿತಿಗಳೊಂದಿಗೆ 

- ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ 
ಸ ಅಭ್ಯರ್ಥಿಯ ಹೆಸರು 
2. ತಂದೆ / ತಾಯಿ / ಗಂಡನ ಹೆಸರು 
3. ಪೂರ್ಣ ವಿಳಾಸ 
4. ಹುಟ್ಟಿದ ದಿನಾಂಕ ಮತ್ತು ವಯಸ್ಸು 


































































































೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 
5. ಲಿಂಗ 8 ಗಂಡು / ಹೆಣ್ಣು 
6. ರಾಷ್ಟ್ರೀಯತೆ 
ಧರ್ಮ 
ಜಾತಿ / ಉಪಜಾತಿ 
ಗ್ಗ ಪ್ರಜಾ, ಪ.ಪಂ, ಪ್ರವರ್ಗ-1 ಪ್ರವರ್ಗ-2ಎ, 2ಬಿ, ಪ್ರವರ್ಗ-3ಎ, 
3ಬಿ ಗುಂಪಿಗೆ ಸೇರಿದವರೇ 9) 
8. ಯೂವ ವರ್ಗ / ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಿ! ಸೀರಿ 9 
(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 
9. ತಂದೆ ಃ ತಾಯಿ ಃ ಗಂಡನ ಉದ್ಯೋಗ 
10. ಎ) ವಿವಾಹಿತರೆ/ ಅವಿವಾಹಿತರೇ 2 
ಬಿ) ವಿವಾಹಿತರಾಗಿದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ 
ಅಥವಾ ಹೆಂಡತಿ ಇದ್ದಾರೆಯೇ 9 
11, ಶೈಕ್ಷಣಂಕ ವಿದ್ಯಾರ್ಹತೆ ಉತ್ತೀರ್ಣ ಹೊಂದಿದ ಗರಿಷ್ಟ ಪಡೆದಿರುವ ಶೇಕಡಾವಾರು 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) ವರ್ಷ ಮತ್ತು ಅಂಕಗಳು ಅಂಕಗಳು ಅಂಕಗಳು 
ನೊಂದಣೆ ಸಂಖ್ಯೆ 
ಎ ಎಸ್‌ಎಸ್‌ಎಲ್‌ಸಿ / ತತ್ಸಮಾನ ವಿದ್ಯಾರ್ಹತೆ 
ಬಿ ಕಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಸಿ | ಕಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಡಿ ಹಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಇ | ಹಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಎಫ್‌ | ಗಣಕಯಂತ್ರ (ಕಂಪ್ಯೂಟರ್‌) ವಿದ್ಯಾಭ್ಯಾಸ 
(ದಾಖಲಾತಿಗಳನ್ನು ಲಗತ್ತಿಸುವುದು) 
12. | ಎ) ಉತ್ತೀರ್ಣವಾಗಿರುವ ಶೀಘ್ರಲಿಪಿ ಪರೀಕ್ಷೆಗಳು 
ಬಿ) 11ನೇ ಕಾಲಂನಲ್ಲಿ ತೋರಿಸಿರುವುದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ 
ಹೊಂದಿದ್ದರೆ ಆ ಬಗ್ಗೆ ವಿವರಣೆ 
13. ಭಾರತೀಯ ನಾಗರೀಕರೆ (ಭಾರತೀಯ ನಾಗರೀಕರಾಗಿರದಿದ್ದಲ್ಲಿ 
ಸಂಬಂಧಪಟ್ಟ ದಾಖಲೆ ಹಾಜರುಪಡಿಸುವುದು) 
14. ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 9 
(ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ 
ನಿರಾಕ್ಷೇಪಣಾ ಪತ್ರದ ನಕಲನ್ನು ಲಗತ್ತಿಸಬೇಕು) 
15. ತಂದೆ 8 ತಾಯಿಃ ಬಂಧುಗಳುಃ ಪತ್ನಿಃ ಪತಿ ಸಹೋದರ 
ಸಹೋದರಿಯರು ಮತ್ತು ಇತರ ಹತ್ತಿರ ಸಂಬಂಧಿಗಳು ಸರ್ಕಾರಿ 
ನೌಕರರೇ? (ಸಂಬಂಧಪಟ್ಟ ದಾಖಲೆ ಹಾಜರುಪಡಿಸುವುದು). 
16. ಯಾವುದಾದರು ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 








ಸೂಚನೆ:- ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೋಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ಗು 


ದಿನಾಂಕ ಃಃ 


ಛೆ 
PR.101 


೨೭೬ 


ಅಭ್ಯರ್ಥಿಯ ಸಹಿ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ೮೨೧ 





IN THE HON'BLE COURT OF THE IV ADDITIONAL CITY CIVIL JUDGE, MAYO HALL, AT BANGALORE 
P & SC No. 25006/2013. Hg. Date : 28-10-2013. 


PETITIONERS : 
1. Smt. B. Shamala Vijay, W/o Late. B. Vijaya Bhaskar, aged about 55 years 
2. Smt. B. Shruthi, D/o, Late. B. Vijaya Bhaskar, aged about 30 years 
3. Sri. B. Suman, 5/0 Late. B. Vijaya Bhaskar, aged about 28 years 
All Residing at : No. 67/2, K.R. Road, Basavanagudi, Bangalore-560004. 
V/S 
Respondents : NIL 


Notice is hereby given that a petition has been made to this court Under Section 372 of the Indian Succession Act, for grant of 
Succession Certificate to the First petitioner in respect of the movable assets of the deceased Sri. B. Vijaya Bhaskar, who died on 
04-03-2012 at Bangalore. 


Be known that, no caveat has been entered and the said petition is posted for hearing on 28-10-2013 at 11 '೦' Clock. Any 
person/s claiming to have any interest may come and participate in the Proceedings before the grant of Succession Certificate. 


SCHEDULE 


(a) order for transfer of the balance of Rs. 1,11,435/- in 3 FDRs-in State Bank of Mysore, Shankarpuram Branch, Bangalore 
into the name of Smt. B. Shamala Vijay, (Term Certificate Nos. 274331, 274293). 


(0) Order for release of Gold Jewells from gold loan A/c No. 64089631277 in State Bank of Mysore, Shankarpuram Branch, 
Bangalore into the name of Smt. B. Shamala Vijay. 


(c) Order for the release and operation of the Bank Locker bearing No. 2010166 in Andhra Bank, Madanapalle Branch, 
Chittor Dist. Andhra Pradesh, to Smt. B. Shamala Vijay. 


(d) Order for release of all the rents starting from the month of March 2012 to up-to-date and further rents in the ratio of Rs. 
14,500/-per month in the name of the First Petitioner namely Smt. B. Shamala Vijay, Rs. 2,750/-per month in the name of 
the Second Petitioner namely Smt. B. Shruthi and Rs. 2,750/- per month in the name of the Third petitioner Sri B. Suman. 


(6) Order for transfer of the vehicle Activa Honda Scooter KA-05-HM-2541 into the name of Smt. B. Shamala Vijay. and 
render justice. 


Given under my hand and seal of the court on this 7" day of October 2013. 


By Order of the Court 
P.D. 58 ASSISTANT REGISTRAR, 
SC-10 City Civil Court, Mayo hall Unit, Bangalore. 
IN THE COURT OF THE IV ADDITIONAL CITY CIVIL JUDGE, MAYO HALL, BANGALORE CCH-21 
P & SC No. 25035/2013. Hg. Date : 22-10-2013. 
PETITIONER : 


Mrs. TRESA BETTY ALEX also known as THERESA BETTY ALEX, wife of Alex A. Das, daughter of the late Chelakat Kochappu 
John, No. 14, Janakiram Layout, 19! Cross, Hennur Main Road, Geddalahalli, Bangalore-560043. 
V/S 
Responden/s : 
1. MRS. DAISY PETER (Nee), JOHN, Wife of Lt. Col K. J. Peter and daughter of the late Chelakat Kochappu John, No. 77/4, 
Hennur Main Road, 275 Cross, Karcharkanahalli, St. Thomas Town Post Office, Bangalore-560084. 


2. MR. ANTONY BIBBIN JOHN, Son of late Chelakat Kochappu John, L.G. Lake Dew, # 243, 1° Floor, 3° Cross, Bilishival 
Village, Doddagubbi post, Bidarahalli Hobli, Bangalore East Taluk. 


PUBLIC NOTICE 


Notice is hereby given that a petition has been made to this Court, Under Part IX, Chapter IV, Section 278 read with Section 
219 of the Indian Succession Act, 1925, for grant of grant Letters of Administration to the Estate of the deceased Chelakat Kochappu 
John, who died intestate on 21-7-2011 at Bangalore. 


Be it known that no caveat has been entered and the said petition is posted for hearing on 22-10-2013 at 11 '೦' Clock. Any 
person/s claiming to have any interest may come and participate in the proceedings before the grant of Letters of Administration. 


SCHEDULE 
Immovable Property like : 


Composite premises denoted by the No. 77/2, New No. 19, 2° Cross, Hennur Main Road, Kacharkanahalli, Bangalore-560084, with an 
extent of 6000 square feet having six tenements. 


೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 





Movables like : 


1. Savings Bank Account in Syndicate Bank, Kacharkanahalli Branch, Bangalore. 
2. Household goods, wearing apparel, books, plates, jewels, 


Given under my hand and seal of the court this the 18" day of September 2013. 
By Order of the Court 
P.D. 61 ASSISTANT REGISTRAR, 
SC-10 City Civil Court, Mayo hall Unit, Bangalore. 


IN THE COURT OF THE PRINCIPLE CITY CIVIL JUDGE, BANGALORE CITY. 
MISC No. 319 of 2013. 
BETWEEN 
Mohammed Musa Sait Wakf, 
Having its Registered Office at, 
4" Floor, Yafa Guest House, 
No. 22, Modle School Road, 
Madras-600006. 


Represented by its Muthavalli, 
Mr. M. Muneer Sait, 
Residing at New No. 4, 


Shafee Mohammed Road, 


Madrass600006e.  ಲ೨ಐಂಾಳಂ.೧0೮೦0೧0೦೦೪  ೂ ಪೋ ೋ ಫ?ಮ ಫೋ ಫ ಫೌಫ೯್ಣ?್ಣಟ ಸೂ PETITIONER 
AND: 
Na RESPONDENT 


Whereas the Petitioners above named has filed the above Petition under Section 34 and 36 of The Indian Trust Act, praying to the 
Hon'ble Court to permit the proposed development activities and to lease the development on a lease term of 65 years and carry out the 
terms laid down in the Joint Development Agreement dated 18-05-2013 in the Schedule Property. Objectors to the proposed 
development are hereby warned to appear in this court in person or by a pleader duly instructed to show cause against the Petitioners 
on 21-10-2013. Failing wherein, the matter will be heard and determined ex-parte. 


SCHEDULE 


All that piece and parcel of Land bearing Municipal No. 3 and 4 Richmond Road, Bangalore, in all measuring 18,766 Square Feet or 
1743.41 Square Meters, and bounded as follows : 


On East : Neelakanta Jewellers ; 
On West : The Chancery Pavillion Hotel ; 
On North : Purva Premier : 
On South : Richmond Road ; 
Given under my hand with the seal of this Court on the 24" day of September, 2013. 
ADDRESS OF THE ADVOCATE 
Suraj Govinda Raj, 
Advocate, Anup S Shah Law Firm, 
# 34, 7" Cross, Vasanth Nagar, 
Cunningham Road, 
Bangalore-560052. 
By Order of the Court 
P.D. 62 ASSISTANT REGISTRAR, 
SC-10 City Civil Court, Bangalore. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ೮೨೩ 





IN THE COURT OF THE PRINCIPLE DISTRICT JUDGE AND SESSIONS JUDGE (CCH No.1) AT 
BANGALORE 
MISC No. 290/2013. 


BETWEEN 
1. Sri Kolad Mutt Mahasamsthana 
Siddaiah Road, Bangalore 
Represented by its Mathadhipathi, 
Sri, Sri, Sri, Shanthaveeramahaswamigalu 


2. Dr. 5.8. Gangadhar, 
5/0 Late Bhadraiah, 
No. 1335, 3° Cross, MRHB Colony, 
Vijayanagar North, Bangalore 5600ಅಳೂ sss PETITIONERS 
AND: 
NIL ..-- RESPONDENT 


"DRAFT PUBLICATION’ 


PUBLICATION OF NOTICE PERTAINING TO THE PETITION FILED UNDER SEC. 92 (1)(f) OF CODE OF CIVIL PROCEDURE, 
1908. 


The Petitioners represented by its Mathadhipathi Sri.Sri.Sri. Shanthaveeramahaswamigalu have filed the above petition seeking 
permission to alienate the Schedule Properties for the purpose of carrying out the religious activities of the Mutt. 


The Hon'ble Principal District and Sessions Judge, has ordered notice of the petition calling upon any interested parties to duly appear 
personally or through his/her/their counsel on the next date of hearing i.e. 19-10-2013 to present their objections if any. In the absence 
of any objections, the above matter will be heard and disposed of accordingly. 

SCHEDULE-A 


All that piece and parcel of property bearing New Municipal No. 3 (earlier portion of Sy. No. 15, Annipura Village), situated at Hosur 
Road, Ward No. 48, forming part of CTS No. 10, admeasuring 87,183.38 sq ft and bounded as follows : 


East By : Private Property bearing Municipal No. 10/1 
West By : Property presently bearing Municipal No. 2 (belonging to Sri. Kolada Mutt) (i.e. ltem No. 2) 
North By : Property presently bearing Municipal No. 67/2 (belonging to Sri. Kolada Mutt) 
South By : Bangalore-Hosur Road. 
SCHEDULE-B 


All that piece and parcel of property bearing New Municipal No. 41/1 (earlier portion of Sy. No. 15, Annipura Village), situated at K.H. 
Road, Ward No. 48, formining part of CTS No. 10, admeasuring 16,319 sq ft and bounded as follows : 


East By : K.H. Road 

West By : Property presently bearing Municipal No. 3 (belonging to Sri. Kolada Mutt) (i.e. Item No. 1 herein) 
North By :Property presently bearing Municipal No. 42/1 (belonging to Sri. Kolada Mutt) (i.e. Item No. 3) 
South By : Private Property bearing Municipal No. 10/1. 


SCHEDULE -C 


All that piece and parcel of property bearing New Municipal No. 42/1 (earlier portion of Sy No. 15, Annipura Village), situated at K.H. 
Road, Ward No. 48, forming part of CTS No. 10 admeasuring 15,144 sq ft and bounded as follows : 


East By : K.H. Road 
West By : Property presently bearing Municipal No. 3 (belonging to Sri. Kolada Mutt) (i.e. Item No. 1 herein) 
North By :Property presently bearing Municipal No. 11 
South By : Private Property bearing Municipal No. 10/1 
Given under my hand and seal of the court on this the 7" day of October, 2013. 
By Order of the Court 


P.D. 64 ASSISTANT REGISTRAR, 
SC-10 City Civil Court, Bangalore. 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೭, ೨೦೧೩ ಭಾಗ ೫ 





IN THE HON'BLE COURT OF THE IV ADDITIONAL CITY CIVIL JUDGE, MAYO HALL, AT BANGALORE 


P & SC No. 25007/2013. Hg. Date : 28-10-2013. 


PETITIONERS : 


Smt. Madan Kanwar, W/o D. Hukumchand aged about 66 years 


Smt. V. Pavankanwar, W/o, Late. H. Vinod Kumar, aged about 42 years 


1. 
2. 
3. Chi. Vipul Kumar, 5/0 Late H. Vinod Kumar, aged about 16 years and 
4. 


Chi. Harshith Kumar, S/o Late H. Vinod Kumar, aged about 7 years. 


(Petitioners (3) and (4) minors, represented by their mother and natural guardian Smt. V. Pavankanwar) 


All Residing at : No. 5, 4" Cross, Lakshmi Road, Shanthi Nagar, Bangalore-560004. 


VI/S 


Respondents : NIL 


Notice is hereby given that a petition has been made to this court, Under Section 372 of the Indian Succession Act, for grant 
of Succession Certificate to the Second Petitioner in respect of the movable assets of the deceased Sri. H. Vinod Kumar, who died on 
16-11-2011 at Bangalore. 


Be known that no caveat has been entered and the said petition is posted for hearing on 28-10-2013 at 11 '೦' Clock. Any 
person/s claiming to have any interest may come and participate in the Proceedings before the grant of Succession Certificate. 


SCHEDULE 


Order for the transfer of shares of the companies described in the IL & FS statement, presently standing in the name of 
H. Vinod Kumar in Demat ID No.-10024496, held with M/s IL&FS Securities to be transferred into the name of 
Smt. V. Pavankanwar, whose De-mat ID No.-11079044, held with M/s BGSE Financials Ltd., and transfer of 250 
Shares in Sasken communication Technologies Ltd. 


Order for transfer of the balance of Rs. 16,879.13 in Savings Bank A/c No. SB/GEN/12526 in the name of Vinod Kumar 
H. (HUF)-in DENA Bank, K.G. Road Branch, Bangalore into the name of Smt. V. Pavankanwar, 


Order for transfer of the balance in Savings Bank A/c No. 007810002519 in the name of Vinod Kumar H. 
Rs. 1,37,830.63. in DENA Bank, K.G. Road Branch, Bangalore into the name of Smt. V. Pavankanwar, 


Order for transfer of the balance Current-Retail-Regular A/c No. 007811003275 in the name of H. Vinod and 
co-Rs. 7,045.24. in DENA Bank, K.G. Road Branch, Bangalore into the name of Smt. V. Pavankanwar. 


Order for transfer of the balance in Vijaya Bank A/c No. 133201010034633-Rs. 7,217.10 into the name of 
Smt. V. Pavankanwar. 


Order for transfer of the vehicle Suzuki Access Scooter KA-01-EG-4584 into the name of Smt. V. Pavankanwar. 
Order for transfer of the vehicle Activa Honda Scooter-KA-04-HC-8158 into the name of Smt. V. Pavankanwar. 


Order for transfer of BSNL, Telephone line bearing number 080-22263253 into the name of Smt. V. Pavankanwar, and 
render justice. 


Given under my hand and seal of the court on this 5" day of October 2013. 


P.D. 59 
SC-10 


By Order of the Court 
ASSISTANT REGISTRAR, 
City Civil Court, Mayo hall Unit, Bangalore. 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


